ಕರ್ನಾಟಕ ವಿಧಾನಸಭೆ 
ಹದಿನಾಲ್ಕನೇ ವಿಧಾನಸಭೆ 
(ಮೂರನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಮಂಗಳವಾರ, ದಿನಾಂಕ 18ನೇ ಫೆಬ್ರವರಿ, 2೦14 
(ಸಮಯ: ಬೆಳಗ್ಗೆ 1.೦೦ ಗ೦ಟೆಗೆ) 


1. ಪ್ರಶ್ನೋತ್ತರ 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು | ಏಳನೇ ಪಟ್ಟ 


ಇ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು | ಏಳನೇ ಪಟ್ಟ 


2. ಅರ್ಜಗಳನ್ನೊಪ್ಪಿಸುವುದು 


(. ಶ್ರೀ ಎನ್‌.ಹೆಚ್‌. ಶಿವಶ೦ಕರರೆಡ್ಡಿ, (ಉಪ ಸಭಾಧ್ಯಕ್ಷರು ಹಾಗೂ ಅಧ್ಯಕ್ಷರು, 
ಅರ್ಜಗಳ ಸಮಿತಿ) ಅವರು:- 


ಗೌರಿಜದನೂರು ಟೌನ್‌ ಹೊರವಲಯದಲ್ಲಿ ಸರ್ಕಾರದವರು ಬೈಪಾಸ್‌ ರ 
ನಿರ್ಮಿಸಲು ವಶಪಡಿಸಿಕೊಂಡಿರುವ ಅಮೀನುಗಳಗೆ ಕೋರ್ಟ ಆದೇಶದಂ 
ಹೆಚ್ಚುವರಿ ಹಣ ಬಡುಗಡೆ ಮಾಡುವ ಬಗೆಗಿನ ಅರ್ಜಯನ್ನೊಹ್ಪಿಸುವುದು. 


ಸ್ತ 
ತೆ 


2. ಶ್ರೀ ಯಶವ೦ತರಾಯಗೌಡ ವಿ. ಪಾಟೀಲ್‌ (ಸದಸ್ಯರು) ಅವರು:- 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಎನ್‌.ಆರ್‌.ಹೆಚ್‌.ಎ೦. 
ಯೋಜನೆ ಅಡಿಯಲ್ಲ ಕರ್ತವ್ಯ ನಿರ್ವಹಿಸುತ್ತಿರುವ 65೦ ಗುತ್ತಿಗೆ. ಆಯುಷ್‌ 


ವೈದ್ಯಾಧಿಕಾರಿಗಳ ವೇತನ ತಾರತಮ್ಯ ನಿವಾರಿಸುವ ಬಗೆಗಿನ 
ಅಜರ್ಜಯನ್ಕೊಪ್ರಿಸುವುದು. 


3. ವಿತ್ತೀಯ ಕಾರ್ಯಕಲಾಪಗಳು 


2೦14-15ನೇ ಸಾಅನ ಆಯವ್ಯಯದ ಮೇಲೆ ಮುಂದುವರೆದ ಸಾಮಾನ್ಯ ಚರ್ಚೆ. 


4. ಗಮನ ಸೆಳೆಯುವ ಸೂಚನೆಗಳು 


1. ಶ್ರೀ ಹೆಚ್‌.ಸಿ. ಬಾಲಕೃಷ್ಣ ಅವರು ಮಾಗಡಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ರಾಮನಗರ 
ತಾಲ್ಲೂಕು ಬಡದಿ ಹೋಬಳಯ ಎಲ್ಲಾ ಪಂಚಾಯತಿಗಳ ಗ್ರಾಮಗಳಗೆ ನಿರಂತರ 
ವಿದ್ಯುತ್‌ ಸರಬರಾಜು ಮಾಡುವ ಬಗ್ಗೆ ಮಾನ್ಯ ಇಂಧನ ಸಚಿವರ ಗಮನ 
ಸೆಳೆಯುವುದು. " 


ಪು.ತಿ.ನೋ., 


ಶಿವ 


2. ಶ್ರೀ ಮಾಅಕಯ್ಯ ವಿ. ಗುತ್ತೇದಾರ ಅವರು ಗುಲಬರ್ಗಾ ಜಲ್ಲೆಯಲ್ಲ ಬಹಳಷ್ಟು ಸಹಕಾರ 


ಸಂಘಗಳು, ಡಿ.ಸಿ.ಸಿ ಬ್ಯಾಂಕ್‌ಗಳು ಹಾಗೂ ತಾಲ್ಲೂಕುಗಳ ವ್ಯಾಪ್ತಿಯಲ್ಲ ಬರುವ ಸಹಕಾರ 
ಸಂಘಗಳ ಸೊಸೈಟಯಲ್ಲ ಕೆಲವೇ ವ್ಯಕ್ತಿಗಳಗೆ ಸಾಲ ಸೌಲಭ್ಯ ದೊರೆಯುತ್ತಿದ್ದು ಇತರೆ ಬಡ 
ವರ್ಗದ ರೈತರಿಗೆ ಸಾಲ ಸೌಲಭ್ಯಗಳು ದೊರೆಯದಿರುವ ಬಗ್ಗೆ ಮಾನ್ಯ ಸಹಕಾರ ಸಚಿವರ 
ಗಮನ ಸೆಳೆಯುವುದು. 


3. ಶ್ರೀ ತುಕಾರಂ ಈ ಅವರು ಬಳ್ಳಾರಿ ಜಲ್ಲೆಯ ಸಂಡೂರು ತಾಲ್ಲೂಕಿನ ವಿಜಯನಗರ 


ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರ, ನಂದೀಹಳ್ಳ ಇಲ್ಲ ಕೆಲಸ 
ನಿರ್ವಹಿಸುತ್ತಿರುವ 13 ಶಿಕ್ಷಕರು ಮತ್ತು 64 ಶಿಕ್ಷಕೇತರ ಸಿಬ್ಬಂದಿಯವರಿಗೆ ನಿವೃತ್ತಿ ವೇತನ, 
ವಿತ್ತೀಯ ಸೌಲಭ್ಯ ಹಾಗೂ ಇನ್ನಿತರೆ ಸೌಲಭ್ಯಗಳನ್ನು ನೀಡದೆ ತೊಂದರೆಯುಂಬಾಗಿರುವ 
ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಡಿ. ನಾಗರಾಜಯ್ಯ ಅವರು ನಬಾರ್ಡ್‌ ಯೋಜನೆಯಡಿ ಸಣ್ಣ ನೀರಾವರಿ ಇಲಾಖೆಗೆ 


ಸಮರ್ಪಕವಾಗಿ ಹಣ ಚಡುಗಡೆಯಾಗಿದ್ದರೂ ಈ ಹಣವನ್ನು ವಿಧಾನಸಭಾ ಕ್ಷೇತ್ರವಾರು 
ಸರಿಯಾಗಿ ವಿತರಣೆಯಾಗದಿರುವ ಬಗ್ಗೆ ಮಾನ್ಯ ಸಣ್ಣ ನೀರಾವರಿ ಸಚಿವರ ಗಮನ 
ಸೆಳೆಯುವುದು. 


5. ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 


ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1. ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ, ಬಸವರಾಜ ಬೊಮ್ಮಾಯಿ, ವಿಶ್ವೇಶ್ವರ ಹೆಗಡೆ 


ಕಾಗೇರಿ, ಕೆ.ಜಿ.ಬೋಪಯ್ಯ, ಅರವಿಂದ ಅಂ೦ಖಾವಳ ಹಾಗೂ ಇತರರು ರಾಜ್ಯದ 15 ಜಲ್ಲೆಗಳ 
13೦ಕ್ಕೂ ಹೆಚ್ಚು ತಾಲ್ಲೂಕುಗಳಲ್ಲಿ ಮಳೆಯ ಕೊರತೆಯಿಂದ ಬರಗಾಲ ಉಂಟಾಗಿರುವ 
ವಿಷಯದ ಬಗ್ಗೆ ಚರ್ಚೆ. 
ಹಾಗೂ 

ಶ್ರೀ ಹೆಚ್‌.ಡಿ. ಕುಮಾರಸ್ವಾಮಿ, ಶ್ರೀ ಎನ್‌. ಚಲುವರಾಯಸ್ವಾಮಿ, ಶ್ರೀ ಹೆಚ್‌.ಡಿ. ರೇವಣ್ಣ, 
ಶ್ರೀ ಹೆಚ್‌.ಕೆ. ಕುಮಾರಸ್ವಾಮಿ, ಶ್ರೀ ಕೆ.ಎಂ. ಶಿವಅ೦ಗೇಗೌಡ ಹಾಗೂ ಇತರರು ರಾಜ್ಯದಲ್ಲ 
ಅತೀವ ಬರಗಾಲದಿ೦ದ ಉಂಟಾಗಿರುವ ಕುಡಿಯುವ ನೀರಿನ ಅಭಾವವನ್ನು ನೀಗಿಸಲು 
ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 3 ಕೋಟ ರೂ.ಗಳನ್ನು ಮಂಜೂರು ಮಾಡುವ ವಿಷಯದ ಬಗ್ಗೆ 
ಚರ್ಚೆ. 


ಶ್ರೀಯುತರುಗಳಾದ ಎ.ಎಸ್‌. ಪಾಟೀಲ್‌(ನಡಹಳ್ಳ), ವಿಜಯಾನಂದ ಎಸ್‌ ಕಾಶಪ್ಪನವರ, 
ಗೋವಿಂದ ಎಂ. ಕಾರಜೋಳ, ಅವರುಗಳು ಅವಳ ಜಲ್ಲೆಗೆ ನೀರಾವರಿ ಯೋಜನೆಗಳ 
ನೀರಿನ ಹಂಚಿಕೆಯನ್ನು ಬಚಾವತ್‌ ತೀರ್ಪಿನಡಿಯಲ್ಲ ಹಂಚಿಕೆಯಾದ 173 ಟಿ.ಎಂ.ಸಿ 
ನೀರಿನಲ್ಲ ಕನಿಷ್ಠ 105 ಟಿ.ಎಂ.ಸಿ ನೀರನ್ನು ಮರುಹಂಚಿಕೆ ಮಾಡುವ ವಿಷಯದ ಬಗ್ಗೆ ಚರ್ಚೆ. 


ಹಿ.ಓ೦ಪ್ರಕಾಶ 
ಕಾರ್ಯದರ್ಶಿ 


Raj M 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 


(www.kar.nic.in/kla) 


